ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಪಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 

ಶ್ರೀ ನಸೀರ್‌ ಅಹ್ಮದ್‌ 
"333 

14.09.2021 


ಉತ್ತರ | 


2019-20 ಕರದ ಇಲ್ಲಿಯವರೆಗೆ 
ರೈತರ ಸಾಲ .ಮನ್ನಾ (ಸಹಕಾರ 
ಬ್ಯಾಂಕ್‌) ಮಾಡುವ ಕುರಿತು 
ಸರ್ಕಾರ ಕೈಗೊಂಡ ಕ್ರಮವೇನು 
ಮತ್ತು ಇಲ್ಲಿಯವರೆಗೆ ಎಷ್ಟು 
ರೈತರಿಗೆ ಸಾಲ ಮನ್ನಾ 
ಮಾಡಲಾಗಿದೆ; 


"| ಆಯವ್ಯಯದಲ್ಲಿ ರೂ. 5,174.92 ಕೋಟಿ ಅನುದಾನ ಕಲ್ಪಿಸಿ ಪೂರ್ಣ 


2019-20 ಕಂದ ಇಲ್ಲಿಯವರೆಗೆ" ಸರ್ಕಾರದಿಂದೆ ಸಹೆಕಾರ ಸಂಘಗಳಲ್ಲಿನ 
ರೈತರ ಸಾಲ ಮನ್ನಾ ಮಾಡಲು ಯಾವುದೇ ಯೋಜನೆಯನ್ನು 
ಘೋಷಿಸಿರುವುದಿಲ್ಲ.' 


ಆದರೆ, 2018-19 ನೇ ಸಾಲಿನ ರೂ.100 ಲಕ್ಷಗಳ ಸಾಲ ಮನ್ನಾ 
ಯೋಜನೆಯ ಅನುಷ್ಠಾನಕ್ಕಾಗಿ ಸರ್ಕಾರ 2020-21ನೇ ಸಾಲಿನ 


ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. 2020-21 ನೇ ಸಾಲಿನ 
ಆಯವ್ಯಯದಲ್ಲಿ ರೂ. 260.41 ಕೋಟಿಗಳ ಆಯವ್ಯಯ ಅವಕಾಶ ಕಲ್ಪಿಸಿ 
ಇದರೊಂದಿಗೆ ಅಪೆಕ್ಸ್‌ ಬ್ಯಾಂಕಿನಲ್ಲಿ ಗಳಿಸಿದ ಬಡ್ಡಿ ಆದಾಯ ರೂ.23.78 
ಕೋಟಿ, ಸಹಕಾರ ಸಂಘಗಳು ವಾಪಸ್‌ ನೀಡಿದ ಮೊತ್ತ ರೂ.10.95 
ಕೋಟಿ ಒಟ್ಟು ರೂ.295.14 ಕೋಟಿಗಳ ಪೂರ್ಣ ಮೊತ್ತವನ್ನು ಬಿಡುಗಡೆ 
ಮಾಡಲಾಗಿದೆ. 


2018-19 ನೇ ಸಾಲಿನ ರೂ.100 ಲಕ್ಷಗಳ ಸಾಲ ಮನ್ನಾ 
ಯೋಜನೆಯಡಿಯಲ್ಲಿ 2019-20ರಲ್ಲಿ 10,87,672 ರೈತರಿಗೆ. ಮತ್ತು 
2020-21 ರಲ್ಲಿ 57,229 ರೈತರಿಗೆ ಸಾಲ ಮನ್ನಾ ಮಾಡಿ ಅನುದಾನ 
ಬಿಡುಗಡೆ ಮಾಡಲಾಗಿದೆ. 


ಆ) ರೈತರಿಗೆ ಕೆಲವೊಂದು ಬ್ಯಾಂಕ್‌ಗಳಲ್ಲಿ 


ಮೋಸ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ರೂ.100 ಲಕ್ಷಗಳವರೆಗಿನ ಸಾಲಮನ್ನಾ ಮೊತ್ತವನ್ನು ಅಪೆಕ್‌ ಬ್ಯಾಂಕಿನ 


ಮೂಲಕ ಗN್ಕ೯T ಮೂಲಕ ರೈತರ ಉಳಿತಾಯ ಖಾತೆಗೆ ಜಮಾ 
ನೀಡಲಾಗುತ್ತಿದೆ. ' ಅದರೂ ಸಹ ಅನರ್ಹ ಮೊತ್ತ ಕ್ಲೇಮು ಮಾಡಿ 
ಹಣದುರುಪಯೋಗ' ಆಗಿರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆ. ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೆ ಸಿಒ 245 ಸಿಎಲ್‌ಎಸ್‌ 2021 


SAA sam 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


ವಿಧಾನಪರಿಷ 


ತ್ತಿನ ಸದಸ್ಯರಾದ 


() 


ಮಾನ್ಯ ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) ಅವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ:333 ಕ್ಲ ಅನುಬಂಧ 


1. ಲಕ್ಷ ರೂ. ಸಾಲಮನ್ನಾ ಯೋಜನೆಯ ಹೆಸರಿಸಲ್ಲಿ ದುರುಪಯೋಗ ಪಡಿಸಿ ದಾಖಲಾದ ಪ್ರಕರಣಗಳ ವಿವರ 


ಹೆಸರು 


/ ಜೆಲ್ಲೆಯ — 


f 


ಸಂಘದ ಹೆಸರು 


ಹಾ ಸಂಖ್ಯೆ 


[ನಾಗನ ಪಸರ ಕ್ರಾಸ್‌” ಒಂದು ಪ್ರಕರಣ, ₹7 ರೈತರು)""1393 


ಪ್ರಾಕೃಪ.ಸ. ಸಂಘ 


SLATS 


ಮೊತ್ತ ಆಪಾದಿತರ ಮೇಲೆ ಕೈಗೊಂಡ ಕ್ರಮ 

(ಲಕ್ಷಗಳಲ್ಲಿ) | 

39.45 ಸೆ ನಘವ ಕಾರ್ಯ ದರ್ಶಿಯನ್ನು ಸೇವೆಯಿಂದ `'ನಜಾ` ಮಾಡ 
ಕ್ರಿಮಿನಲ್‌ ಪ್ರಕರಣ ದಾಖಲೆ pI ಅಪರಾಧ ಸಂಖ್ಯೆ 
0025/2019, ದಿ: 21-11-2019. ಹಾಗೂ ಡಿ.ಸಿ.ಸಿ. ಬ್ಯಾಂಕಿನ 
ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ. | 
ದುರುಪಯೋಗದ ಮೊತ್ತವನ್ನು ಸಂಘದಿಂದ ವಾಪಸ್‌ 
ಪಡೆಯಲಾಗಿದೆ. 
° ಕಾರ್ಯದ ಸೇವೆಯಿಂದ ವಜಾ ನಾಡ 
ತ್ರಮಿನಲ್‌ ಪ್ರಕರಣ ದಾಖಲೆ ಮಾಡಲಾಗಿದೆ. : ಅಪರಾಧ ಸಂಖ್ಯೆ 
0025/2019, . ದಿ: 21-11-2019. . ಹಾಗೂ ಡಿಸಿಸಿ ಬ್ಯಾಂಕಿನ 
ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ. 
ದುರುಪಯೋಗದ ಮೊತ್ತವನ್ನು ಸಂಘದಿಂದ ಪಾಪ 


| 


ಸ್‌ 
ಪಡೆಯಲಾಗಿದೆ.. | 


ಹತ್ತರಾನ್ನಡ 


ೈವಸಾಯ"ಸೇವಾ 
ಸಹಕಾರಿ ಸಂಘ ನಿ, 
ಬರಗದ್ದೆ, ತಾ ಕುಮಟಾ 


ವ್ಯವಾಹ ಸವಾ ಒರದು`ಪಕರಣ, 40" ರೈತರು) 


ಸಹಕಾರಿ ಸಂಘ ನಿ, 
ಜಲವಳ್ಳಿ ಈಾ॥ ಎ... 
ಹೊನ್ನಾವರ 


ಸತ್ಯಪ ಷಸ್‌ವಾ 


"| ಸಹಕಾರಿ ಸಂಘ ನಿ. 


ಕೆ.ಕೆ.ಹಳ್ಳಿ, ತಾಃ 
ಹಳಿಯಾಳ 


ಒಂ ಣ, (135 


ಸ 


ಒಂದು ಸಾಕ; (65ಕ್ಕೆ 


) 


ಕೃರ TEI ರಡ ನಜಾಕ ಇರಗಸವಾಗಡ ನರ್ಡರರ್ಕಹನ್ನಾ' 


೨6.72 


ಆದೇಶಿಸಲಾಗಿದ್ದು, ವಿಚಾರಣೆಯಲ್ಲಿರುತ್ತದೆ. 
17,96 ಕಲಂ`64 ರಡಿ ವಿಚಾರಣೆ ಜರುಗಿಸಲಾಗಿದೆ"? ಸಿಬ್ದಂದಿಗಳನ್ನು 


'| ಪೂರ್ವದಲ್ಲಿ ಕಾರ್ಯದರ್ಶಿಯವರು ನಿವೃತ್ತಿ ಹೊಂದಿರುತ್ತಾರೆ. 


ಪಡೆಯಲಾಗಿದೆ. ೫ 


' | ದುರುಪಯೋಗದ 


ಪಡೆಯಲಾಗಿದೆ. 


ಅಮಾನತ್‌ ಮಾಡಲಾಗಿದೆ. ಕುಮಟಾ ಹಪೋಲಿಸ್‌ಠಾಣೆಯಲ್ಲಿ 
ಕ್ರಿಮಿನಲ್‌ ಪ್ರಕರಣ ದಾಖಲಿಸಲಾಗಿದೆ. .ಎಫ್‌ಐನಂ. 0056/2020, 
ದಿ24/03/2020. ' ಪ್ರಸ್ತುತ ಕಲಂ 65 ಬಿ' ರಡಿ ಪರಿವೀಕ್ಷಣೆ 


ಅಮಾನತ್‌ ಮಾಡಲಾಗಿದೆ. ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ 


ಹೊನ್ನಾವರ 
ದಾಖಲಿಸಲಾಗಿದೆ. ಎಫ್‌ಐ ನಂ. 
ದುರುಪಯೋಗದ ಮೊತ್ತವನ್ನು 


ಪೋಲಿಸ್‌ಠಾಣೆಯಲ್ಲಿ ಕ್ರಿಮಿನಲ್‌ 
0337/2019, 
ಸಂಘದಿಂದ 


ಪ್ರಕರಣ 
24/12/2019 
'ವಾಪಸ್‌ 


ಲಂ 64 ಏಚಾರಣಾ ದಿ 68ರಡಿ 

ಆದೇಶವನ್ನು ಹೊರಡಿಸಲಾಗಿದೆ. ಸಂಘದಿಂದ ಅನುಪಾಲನಾ 
ವರದಿ ಪಡೆದು ಅನುಪಾಲನಾ ವರದಿ ನೀಡಿದ್ದು, ಹೆಚ್ಚುವರಿ 
ಅನುಪಾಲನೆ ನೀಡಲು ತಿಳಿಸಲಾಗಿದೆ. ಅನುಪಾಲನೆ ವರದಿ ಆಧರಿಸಿ 
ಆಪಾದಿತರ ಮೇಲೆ. ಶೀಘ್ರವಾಗಿ ಕ್ರಮ ಕೈಕೊಳ್ಳಲಾಗುವುದು. 
ಮೊತ್ತವನ್ನು ಸಂಘದಿಂದ ವಾಷಸ್‌ 


ಸಂಘ ನಿ. 
ಚನ್ನರಾಯಪಟ್ಟಣ 
ತಾಲ್ಲೂಕು 


8 ಹಾಸನ KN 
9 Tಹಾಸನ 


10 ಪಾಕ 


ಪತ್ತಿನ ಸಹಕಾರ ಸಂಘ 
ನಿ, ಚನ್ನರಾಯಪಟ್ಟಣ 
ತಾಲ್ಲೂಕು 


ಲು ಪ್ರಾ 


w ಲ 


ಮಿ 


| ಕೃಷಿ ಪತ್ತಿನ ಸಹಕಾರ 


ಸಂಘ ನಿ, ಹಾಸನ 
ತಾಲ್ಲೂಕು 


ಹಿರೇಕಡಲೂ 
ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘ ನಿ. 
ಹಾಸನ ತಾಲ್ಲೂಕು 


Tಜೆರತಾಮಣಿ'ಶಾ 


ಶ್ರೀ ಜಿ.ಚಂದ್ರಶೇಖರ್‌ 


[4 


V, 


6 ಹಾಸನ [ನತಥಲ್ಟ ನ್‌್‌ ಪತ್ರಿಕಾ ವರದಿ ಆಧರಿಸಿ`ದೊರು 


ದಾಖಲಾಗಿರುತ್ತದೆ. 


——— 


|ಗಾಡಗರ ಪ್ರಾಢಮ್‌ೃ೩ಿ'] ಪತ್ರಾ ವರದಿ ಆಧರಿಸಿದೊರು" |- 


ದಾಖಲಾಗಿರುತ್ತದೆ. 


ಪತ್ರಾ'ವರನ ಆಧ 
ದಾಖಲಾಗಿರುತ್ತದೆ. 


ಪತ್ರಿಕಾ ದಿ ಆಧರಿಸಿ 
ದಾಖಲಾಗಿರುತ್ತದೆ. 


ಸುಕಾಕಾ |e) ನಿಬಂ 
ಕಚೇರಿಯಲ್ಲಿ ದಿ.19-7-2021 


ರಂದು ದೂರು ದಾಖಲಾಗಿದ್ದು, 


ಪ್ರಾಥಮಿಕ ಹಂತದ ತನಿಖೆ 
ಜಾರಿಯಲ್ಲಿರುತ್ತದೆ. 


ಹಾಸನ ರ] ಸಾಲವಾನ್ನಾ ಹನನ 7 ಪ್ರಾಥಮಕ 
ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ 
ಅರೋಪಗಳು ಸ್ಟೀಕೃಕವಾದ್ದರಿಂದ. ವಿಚಾರಣಾ ಪೂರ್ವದಲ್ಲಿ 


ಜಿಲ್ಲೆಯ 4 ಸಹಕಾರ ಸಂಘಗಳ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳನ್ನು ಅಮಾನತ್ತು 
ಮಾಡಲಾಗಿರುತ್ತದೆ ಮತ್ತು ಸಹಕಾರ ಸಂಘಗಳ ಸಹಾಯಕ 


ನಿಬಂಧಕರು, ಹಾಸನ ಉಪ ವಿಭಾಗ, ಹಾಸನ ಇವರು ದಿನಾಂಕ: 
28.11.2019 ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ರ ಕಲಂ 65 ರಡಿ ಪರಿವೀಕ್ಷಣೆಗೆ ಆದೇಶಿಸಿರುತ್ತಾರೆ. ಅದರಂತೆ 
ಪರಿವೀಕ್ಷಣೆ ಪೂರ್ಣಗೊಂಡು. ವರದಿಯನ್ನು ಪಡೆಯಲಾಗಿದ್ದು, 


1 ವರದಿಯಂತೆ ಆರೋಪಗಳು ಸಾಭೀತಾಗಿರುವುದಿಲ್ಲ. 


Lo} 


ತನಿಖಾ ಚಾಲ್ತಿಯಲ್ಲಿದ್ದು `ತನಿಖಾ'ವರದಿ' ಆಧರಸಿ`ಕ್ರಮ | 


ಜರುಗಿಸಲಾಗುವುದು. 


